ಸಂಪಾದಕರು : ಡಾ. ಶಾಂತರಾಜು 4೬ ಆಡಳಿತ ಸಂಪಾದಕರು : ಎಂ. ನರಸಿಂಹ 


ಅವಕಾಶವಂಚಿತ ಅಶಕ್ತ ಎಸ್‌.ಎಸ್‌.ಎಲ್‌.ಸಿ. ದ್ವಿತೀಯ ಪಿ.ಯು.ಸಿ. 
(ವಾಣಿಜ್ಯ ಮತ್ತು ವಿಜ್ಞಾನ) ವಿದ್ಯಾರ್ಥಿಗಳ ಉನ್ನತಿಗಾಗಿ 
ಪಾಠಪ್ರವಚನ ನೀಡಿದ ಗೌರವ ಅಧ್ಯಾಪಕ ವೃಂದಕ್ಕೆ - ಪ್ರಾಥಮಿಕ ಮತ್ತು 
ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾದ 
ಮಾನ್ಯಶ್ರೀ ಬಿ.ಸಿ. ನಾಗೇಶ್‌ ಮತ್ತು 
4 pe ಪಿ.ಅ.ಎಸ್‌. ವಿಶ್ವವಿದ್ಯಾಲಯದ ಕುಲಪತಿಗಳಾದ 


ಫಿ (ಸ ಡಾ. ಎಂ.ಆರ್‌. ದೊರೆಸ್ಟಾಮಿ 


ನ 
7 - ಅವರಿಂದ ಅಭಿನಂದನೆ ಪ್ರದಾನ 


f Fm A 
ನೋಬಲ್‌ ಹಾರ್ಟ್‌ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಉದಯಭಾನು ಕಲಾಸಂಘದ ಸಾರ್ವಜನಿಕ ಸೇವೆಗೆ "ಸ್ಪ್ವಂದನ' ನಿಧಿ ಸಮರ್ಪಣೆ 


ಶ್ರೀ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಒಬ್ಬ 
ಮಹಾಸಾಧಕರು, ತಪಸ್ಥಿಗಳು, ಪರಮಯೋಗಾಚಾರ್ಯರು, 
ಮಹಾಸಂಘಟಕರು, ನಿಷ್ಕಾಮ ಕರ್ಮಯೋಗಿ, 
ಶತೋತ್ತರಾಯುಷಿಗಳು ಹಾಗೂ "ಅಭಿನವ ಧನ್ವಂತರಿ” 
ಎಂದು ರೆಸಿಕೊಂಡವರು. ಅನಂತಪದ್ಮನಾಭ ನಂಬೂದರಿ 
ಹಾಗೂ ಪದ್ಮಾಂಬಳ್‌ ಎಂಬ ಮೂಲತಃ ಕೇರಳ ಮೂಲದ 
ಜ್ಯೋತಿಷ್ಯ ವಿದ್ಧಾಂಸರೂ ಹಾಗೂ ಮಹಾಪಂಡಿತರ 
ಮಗನಾಗಿ 1891 ಮಾರ್ಚ್‌ 18ರಂದು ಜನಿಸಿದರು. 
ಕುಮಾರಸ್ವಾಮಿ ಹೆಸರಿಂದ ಕರೆಯಲ್ಪಡುತ್ತಿದ್ದ ಈ ಶಿಶು 
ಬಾಲರೋಗಕ್ಕೆ ತುತ್ತಾಗಿ ಸುಮಾರು 14 ವರ್ಷಗಳ ಕಾಲ 
ಭಾವನಾ ರಹಿತವಾಗಿ, ಮಾಂಸದ ಮುದ್ದೆಯಂತೆ 
ಪ್ರಜ್ಞಾಶೂನ್ಯವಾಗಿದ್ದ 14 ವರ್ಷದ ಈ ಮಗುವನ್ನು ಕೊಲ್ಲೂರಿನ ಮೂಕಾಂಬಿಕಾ 
ದೇವಸ್ಥಾನಕ್ಕೆ ಸೇಷೆ ಮಾಡುವ ಸಲುವಾಗಿ ನತ್ತಿಕೊಂಡು ಹೋಗುತ್ತಾರೆ. 
ವಾಹನ ಸೌಕರ್ಯವಿಲ್ಲದ ಆ ಕಾಲದಲ್ಲಿ ನಡೆದುಕೊಂಡು ದೇವಸ್ಥಾನ 
ತಲುಪಲು ತಿಂಗಳುಗಳ ಕಾಲ ಬೇಕಾಗಿತ್ತು ಆಗ ದಕ್ಷಿಣ ಕನ್ನಡದ ಬಾರಕೂರು 
ಗ್ರಾಮದಲ್ಲಿ ಶ್ರೀ ನರಸಿಂಹಯ್ಯನವರ ಮನೆಯಲ್ಲಿ ತಂಗುತ್ತಾರೆ. ಅದೇ 
ಸಮಯಕ್ಕೆ ಸರಿಯಾಗಿ ಅಂದಿನ ಮಂತ್ರಾಲಯದ ಮಠಾಧಿಪತಿಗಳೂ ಅಲ್ಲಿಯೇ 
ತಂಗಿರುತ್ತಾರೆ. ಅವರು ಈ ಮಗುವನ್ನು ಕಂಡು ಆಶೀರ್ವದಿಸಿ ಅನುಗ್ರಹಿಸುತ್ತಾರೆ. ಈ 
ಬಾಲಕ ಕುಮಾರಸ್ವಾಮಿಯವರನ್ನು ರಾಘವೇಂದ್ರ ಎಂದು ಕರೆಯುತ್ತಾರೆ. 
ಅಷ್ಟೊತ್ತಿಗೆ ಪದ್ಮಾಂಬಾಳ್‌ ವಯೋಮಾನ ಮತ್ತು ಅನಾರೋಗ್ಯದ ಕಾರಣವಾಗಿ 


ಬಾರಕೂರಿನಲ್ಲಿ ಸಾವನ್ನಪುತ್ತಾರೆ. ಆಗ ನಂಬೂದರಿಯವರು ಈ ಮಗುವನ್ನು 


1906ರಲ್ಲಿ ಯುಗಾದಿಯ ದಿನ ತಮ್ಮ ಸ್ನೇಹಿತರೂ ಉದ್ದಾಮಪಂಡಿತರೂ 
ಆಗಿದ್ದ ಬಿರ್ತಿಯ ಶ್ರೀ ರಾಮಚಂದ್ರ ಶಾಸ್ತ್ರಿಗಳ ಸಹಕಾರದಿಂದ ಸ ಸದ್ಗಹ ಸ್ಥರಾದ 
ಶ್ರೀ ನರಸಿಂಹಯ್ಯ ಅವರ ಧರ್ಮಪತ್ನಿ ್ರೇಮತಿ ಪುಫಲೀ ಬಾಯಿಯವರಿಗೆ 
ಹಿಮಾಲಿಯದ ಕಡೆಗೆ ತಪ ಸಿಗೆ ತೆರಳುತ್ತಾರೆ. ಮುಂದೆ ಈ 
ರಾಘವೇಂದನಿಗೆ ಇವರೇ ಸಾಕು ತಂದೆ, ತಾಯಿಗಳಾಗಿ ಹೋಷಿಸುತ್ತಾರೆ. 
ಕಮೇಣ ಈ ಹುಡುಗನಲ್ಲಿ ಗಮನಾರ್ಹ ಬದಲಾವಣೆಗಳಾಗುತ್ತವೆ. ಮುಂದೆ 
ಇವನೂ ಎಲ್ಲಾ ಬಾಲಕರಂತಾಗುತ್ತಾನೆ. 

ರಾಘವೇಂದ್ರನ ಸಾಕು ತಂದೆ ತಾಯಿಗಳು ಪದವಿಪೂರ್ವ ಶಿಕ್ಷಣದವರೆಗೆ 
ನಂ ವಿದ್ಯಾಭ್ಯಾಸ ಮಾಡಿಸುತ್ತಾರೆ. ನಂತರ ಬಾಲಬ್ರಹ್ಮಚಾರಿ 

ಪ್ರೊ. ಮಾಣಿಕ್ಕರಾಯರ ಜುಮ್ಯಾದಾದ ವ್ಯಾಯಾಮ ಶಾಲೆಯಲ್ಲಿ ಶಬ್ದವೇ ಥ್ರಿ 
ಪಾಕರವನ್ನು ಕಲಿತು ಅವರು ನಡೆಸಿದ ಪ ಪರೀಕ್ಷೆಯಲ್ಲಿ ಪ ಪ್ರಥಮ "ದರ್ಜೆಯಲ್ಲಿ 
ತೇರ್ಗಡೆಯಾಗಿ Bachelor of Physical Culture (B.Pc) ow 
ಪದವಿಯನ್ನು ಲಾಹೋರಿನ ವೈದ್ಯ ಶ್ರೇಷ್ಠರಾದ ಆಚಾರ್ಯ ಬಾಬಾ 
ಲಕ್ಷ್ಮಣದಾಸ್‌ ಅವರ ಅಧ್ಯಕ್ಷತೆಯಲ್ಲಿ ಪಡೆಯುತ್ತಾರೆ. ಅಲ್ಲಿಯೇ ಕೈವಲ್ಯಧಾಮ 
ಆಶ್ರಮದಿಂದ ಆಯುರ್ವೇದ ಸಿದ್ದವಿದೈ, ಅಸ್ತಿಸಂದಾನ ಕಲೆ ಮತ್ತೆ ಯುನಾನಿ 
ವೈದ್ಯ ೈ ಪದ್ಧತಿಗಳನ್ನು ಸಂಪಾದಿಸಿಕೊಂಡಿದ್ದರು. ಯೋಗಾಸನ, ಪ್ರಾಣಾಯಾಮ. 
ಅತ್ಮವಿದ್ಯೆಯನ್ನು ಕರಗತ ಮಾಡಿಕೊಂಡು ನಿಷ್ಣಾತರಾಗಿ ತಮ್ಮ ಗುರುಗಳಾದ 
ಶಿವಾನಂದರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದರು.. ಈ ಎಲ್ಲಾ ಸಾಧನೆಗಳಿಂದ 
ಅಂಗಸೌಷ್ಠವ, ಶರೀರದ ಆಕೃತಿಯನ್ನು ಉತ್ತಮವಾಗಿಟ್ಟುಕೊಂಡು 
ವಜಕಾಯರಾಗಿದ್ದರು. 

ಭಟ್ಕಳದಲ್ಲಿ ಮಾರುತಿ ವ್ಯಾಯಾಮ ಶಾಲೆಯನ್ನು ಉದ್ಭಾಟಿಸಿ ಅವರಿಗೆ 
ಆಶೀರ್ವದಿಸಿ ತಾವೇ ಹಳ್ಳಿ ಹಳ್ಳಿಗೆ ಹೋಗಿ ಯೋಗಾಶಿಬಿರಗಳನ್ನು ನಡೆಸಿ 
ಜನರ ಆರೋಗ್ಯ ರಕ್ಷಣೆಗೆ ಅವರನ್ನು ಉದ್ದಾರ ಮಾಡುತ್ತಾ ಕರ್ನಾಟಕದಾದ್ಯಂತ 
ಸುತ್ತಾಡಿ ಕೊನೆಗೆ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಗೆ ಬಂದು ಒಂದು 
ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಜನರ ಒತ್ತಾಯ ಮತ್ತು ಯತಿವರ್ಯರಾದ 
ಶಂಕರಲಿಂಗ ಭಗವಾನ್‌ರ ಹಿತೋಕ್ತಿಯಂತೆ ಆ ಊರಿನಲ್ಲಿಯೇ ಸೇವೆ 
ಮಾಡಲು ಉಳಿದುಕೊಂಡರು. ಇಲ್ಲಿಂದಲೇ ಅನಾಥ ಸೇವಾಶ್ರಮ ಬಡಮಕ್ಕಳಿಗೆ 
ಸೇವಾ ಕುಟಿರವಾಗಿ ಬೆಳೆಯಿತು. ಯೋಗಶಾಸ್ತದ ಯಮ, ನಿಯಮ, ಆಸನ 
ಪಾಣಾಯಮ, ಪತ್ಕಾಹಾರ, ಧಾರಣ, ಧ್ಯಾನ, ಸಾಧ ಎಂಬ ಅಷ್ಟಾಂಗಗಳನ್ನು 


ಕ್ರಮವಾಗಿ ಬೋಧಿಸಲಾಗುತ್ತಿತ್ತು. ಶಲ್ಯ ತಂತ್ರ (Science of SE 


ಒಪ್ಪಿಸಿ 


ಕರ್ಮಯೋಗಿ 


ಶಾಲಾಕ್ಯ ತಂತ್ರ (Science of E.N.&7), ಕಾಯ ಚಿಕಿತ್ಸೆ 
(General Treatment), ಭೂತ ಚಿಕಿತೆ(Treatment 
ಕೌಮಾರ ಭೃತ್ಯ 
(Management of Childrens’ Diseases), ಆಗದ 


of Demonical Disease), 


ತಂತ್ರ (Toxicology), ರಸಾಯನ ತಂತ್ರ (Science of 
Rejuvination), ವಾಜೀಕರಣ ತಂತ್ರ (Science of 
Aphrodisiac) ವಿದ್ಯೆಗಳನ್ನು ಹೇಳಿಕೊಡಲಾಗುತ್ತಿತ್ತು. 

ಸಂಜೆ ವೇಳೆ ನಾಟ್ಯ ನೃತ್ಯ ಯಕ್ಷಗಾನ, ಹರಿಕಥೆ, 
ಗಾಯನ, ಗಮಕವೇ ಮುಂತಾದ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಸ್ವಾಮಿಜೀಯವರು ರೂಪಿಸಿ 
ಸಮಾಜದ ಎಲ್ಲಾ ವರ್ಗದ ಜನರನ್ನೂ ತಮ್ಮೆಡೆಗೆ ಸೆಳೆದರು. ತಾವೇ 
ಕರ್ಮಯೋಗಿಯಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತಾವೇ 
ಮುಂದಾಗಿ ಮಾಡುತ್ತಾ ಇತರರಿಗೆ ಆಧರ್ಶಪ್ರಾಯರಾದರು. ಯಾವ 
ತರತಮಗಳನ್ನು ಅನುಸರಿಸದೆ ಎಲ್ಲರೊಳಗೊಂದಾಗಿ ಸಮಾಜದ ಏಳ್ಗೆಗಾಗಿ 
ದುಡಿದ ಇವರು ತಿರುಕ” ಕಾವ್ಯನಾಮದಿಂದ ಪೂಜೆ, ಹಣ್ಣು ಕಾಯಿ 
ಭಕ್ತಿಗೀತೆಗಳು. ಹನುಮತ್ವ್‌ಡ್ಗ ಎ೦ಬ ನಾಲ್ಕು ಕಾವ್ಯಗಳನ್ನು ಕೊನೆಯ ಗುಟುಕು, 
ಮೂಳೆಯ ಹಂದರ, ಚಿತೆಯೋ ಸಮಾಧಿಯೋ, ಉದಯಾಸ್ತ, ಸೂತ್ರದ 
ಬೊಂಬೆ, ರಸಯಷಿ, ಗುಡ್ಡದ ಸಿಂಗಾರಿ, ತ್ಯಾಗಜೀವಿ, ಎಲ್ಲಾ ಹಸಿವೆಯ ಆಟ 
ಎಂಬ ಕಾದಂಬರಿಗಳನ್ನೂ ರಣಚಂಡಿ, ಮಹಾಕವಿ ಭಾರತಿ, ನ್ಯಾಯಮಂತ್ರಿ 
ಉಷಾ ಸ್ವಯಂವರ, ದಾರಿಯ ದೇವರು, ವನಮಹೋತ್ಸವ, ತಿರುನಾಮ, 
ದೆವೃದಮನೆ, ಸುಖೀರಾಜ್ಯ, ಕರ್ಮಯೋಗಿ, ಉದ್ದಾರ ಮತ್ತು ಮೂರು 
ನಾಟಕಗಳು ಎಂಬ ನಾಟಕ ಕೃತಿಗಳನ್ನೂ, ಭಕ್ತ ಶಬರಿ, ಮಹಾಶಿಲ್ಪಿ ಎಂಬ ಗೀತ 
ನಾಟಕಗಳು, ಧ್ಯಾನಭಾರತಿ, ಜ್ವಾಲಾಮುಖಿ, ಪ್ರೇಮ ಪಾಷಾಣ ಮತ್ತು 
ಮಮತೆಯ ಮಗಳು, ಧನಪಿಶಾಜಿ ಮತ್ತು ಇತರ ಏಕಪಾತ್ರಾಭಿನಯಗಳು, 
ಪಂಚಾಯ್ತ ರಾಜ್ಯ ಮತ್ತು ಇತರ ವಏಕಪಾತ್ರಾಭಿನಯಗಳು ಮತ್ತು ನನ್ನ 
ರಾಮರಾಜ್ಯವೆಂಬ ಏಕಪಾತ್ರಾಭಿನಯ ಕೃತಿಗಳನ್ನೂ ವಚನ ಸಾಹಿತ್ಯದ ಮೇಲೆ 
ಅಂತರ್ವಾಣಿ ಎಂಬ ಗ್ರಂಥವನ್ನೂ, ಕೀರ್ತನ ಸಾಹಿತ್ಯದಲ್ಲಿ ಕಿರಾತರ್ಜುನೀಯ, 
ಗಿರಿಜಾಕಲ್ಕಾಣ, ತಿರುನೀಲಕಂಠಯ್ಯ ಮತ್ತು ಹೆಳವನ ಕಟ್ಟೆಗಿರಿಯಮ್ಮ ಎಂಬ 
ಕೃತಿಗಳನ್ನೂ ದೇವರ ಉಪವಾಸ, ಕಥೆಯೋ ವೃಥೆಯೋ, ಕಿರುನಾಟಕ 
ಕಥೆಗಳು ಎಂಬ ಕಥಾಸಂಕಲನಗಳನ್ನೂ ರಚಿಸುವುದರ ಜೊತೆಗೆ 
ಆರ್ಯುರ್ಮ್ವೇದದಲ್ಲಿ ಸ್ವಯಂವೈದ್ಯ, ಚೌಪದಿ ಆಯುರ್ವೇದ ಚಿಕಿತ್ಸಾ ಸಂಗ್ರಹ, 
ನೌಷಧಿಗಳ ಗುಣಧರ್ಮ ಹಾಗೂ ವೈದ್ಯ ಭಾಷಾಕೋಶ, ಗೃಹ ವೈದ್ಯ ಕೈಪಡಿ 
ಎಂಬ ಗ್ರಂಥಗಳನ್ನೂ, ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಸೂರ್ಯ 
ನಮಸ್ಕಾರ, ಸೂರ್ಯ ನಮಸ್ಕಾರ (ಚಿತ್ರಪಟ), ಅಂಗಮರ್ದನ, ಸರ್ವಾಂಗ 
ಸುಂದರೆ. ವ್ಯಾಯಾಮ, ಗುರು" ನಮಸ್ಕಾರ ಕೃತಿಗಳನ್ನೂ ಯೋಗ ವಿಜ್ಞಾಧಕ್ಕೆ 
ಅನ್ನಯಿಸಿದಂತೆ ಪ್ರಾಣಾಯಾಮ, ದೇಹ ಸ ಸ್ಪಾಸ್ಟೃ ಕ್ಕಾಗಿ ಯೋಗಾಸನಗಳು, ಕಥಾ 
ರೂಪಕ ಯೋಗಾಸನ, ಷಟ್ಕರ್ಮವಿಧಿ ಇದಿಷ್ಟೇ ಅಲ್ಲದೇ ಆತ್ಮ ನಿವೇದನೆ, 
ಜೋಳಿಗೆ ಪವಾಡ, ಇನ್ನೂ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿ 
ಚಿರಸ್ಥಾಯಿಯಾಗಿದ್ದಾರೆ. ಇವರ ಈ ಸೇವೆಯನ್ನು ಗಮನಿಸಿ ಪದ್ಧಭೂಷಣ, 
ಪದ್ಮವಿಭೂಷಣ, ಕುವೆಂಪು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್‌ ನೀಡಿ 
ಗೌರವಿಸಿದೆ. ಆದರೆ ಅದೆಲ್ಲಕ್ಕೂ ಇವರ ಉತ್ತರ ಅವೆಲ್ಲಾ ನನಗೆ ಬೇಡ, ಆಶ್ರಮದ 
ಚಟುವಟಿಕೆಗೆ ಹಣದ ಕೊರತೆ ಇದೆ, ಅದನ್ನು ಕೊಡ ಎಂದು ಹೇಳುತ್ತಿದ್ದರು. 
ಅದಕ್ಕಾಗಿಯೇ ಅವರ ಕೃತಿಗಳಿಂದ ಬಂದ ಹಣಿ ಮತ್ತು ಸದಾ ಭಿಕ್ಷೆ ಬೇಡುತ್ತಲೇ 
ಅನೇಕರ ಪಾಲಿಗೆ ಬೆಳಕಾದ ಪೂಜ್ಯರು ಆಗಸ್ಟ್‌ 31, 1996 ಬೆಳಗ್ಗೆ 10.30ರ 
ಸಮಯದಲ್ಲಿ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿ 
ಭಗವತ್ತಾದದಲ್ಲಿ ಲೀನವಾದರು. ಇವರ ಜೀವನೋತ್ಸಾಹ, ಸೇವಾ 
ಮನೋಭಾವ, ನಿರಂತರ ಪರಿಶ್ರಮ ಮತ್ತು ಕರ್ಮಯೋಗ ಎಂದೆಂದಿಗೂ 
ಆದರ್ಶಪ್ರಾಯವಾಗಿದೆ. 


_ 
ಈೌ 


ಶಿಕ್ಷಣತಜ್ಣರು, ಚಿಂತಕರು, ಸೇವಾನಿರತ 


ಶೀಮತಿ ಚನ. ಮಂಗಳಾ 


ಖ್ಯಾತ ಶಿಕ್ಷಣ ತಜ್ಞೆ ಸ್ತೀವಾದಿ ಚೆಂತಕರೂ, 
ಸಾಹಿತಿಗಳೂ ಆಗಿದ್ದ ME ಮಂಗಳಾ ಅವರು 
10ನೇ ಏಪ್ರಿಲ್‌ 1938ರಲ್ಲಿ ಬೆಂಗಳೂರಿನಲ್ಲಿ 
ಶ್ರೀ ಸಿ. ನರಸಿಂಹಮೂರ್ತಿ ಮತ್ತು ಶ್ರೀಮತಿ 
ರಾಜರಾಜೇಶ್ವರಿಯವರ ಮಗಳಾಗಿ ಹುಟ್ಟಿ ತಮ್ಮ 
ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿಯೇ 
ಮುಗಿಸಿ, ಎಸ್‌.ಎಸ್‌.ಎಲ್‌.ಸಿ. ದ್ಯಾಭ್ಯಾಸವನ್ನು 
ಮಂಡ್ಯದಲ್ಲಿ ಪೂರೈಸಿದರು. ಮುಂದೆ ಮೈಸೂರಿನ 
ಮಹಾರಾಣಿ ಕಾಲೇಜಿನಲ್ಲಿ ಇಂಟರ್‌ ಮೀಡಿಯೇಟ್‌ 
ದ್ಯಾಭ್ಯಾಸವನ್ನು ಪಡೆದು, ಬೆಂಗಳೂರಿನ ಸೆಂಟ್ರಲ್‌ 
ಕಾಲೇಜಿನಲ್ಲಿ ಬಿ.ಎ. ಆನರ್ಸ್‌ (ಇಂಗ್ಲಿಷ್‌) 
ಪಡೆದುಕೊಂಡರು. ಮದರಾಸಿನ ಪೆಸಿಡೆನ್ಸಿ ಕಾಲೇಜಿನಿಂದ ಎಂ.ಎ. 
ಸ್ನಾತಕೋತ್ತರ ಪದವಿಯನ್ನು ಗಳಿಸಿಕೊಂಡ ಇವರು 1959ರಲ್ಲಿ 
ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದ್ದ ಆಚಾರ್ಯ 
ಪಾಠಶಾಲಾ ಕಾಲೇಜಿನಲ್ಲಿ ತಮ್ಮ ಉಪನ್ಯಾಸಕ 
ಆರಂಭಿಸಿದರು. ನಂತರದಲ್ಲಿ ಎನ್‌.ಎಂ.ಕೆ.ಆರ್‌.ವಿ. ಕಾಲೇಜು ಎಂದು 
ಜನಪ್ರಿಯವಾಗಿರುವ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್‌ ಪ್ರಾರಂಭ 
ಮಾಡಿದ್ದ ಮೇಡಾ ಕಸ್ತೂರಿ ರಂಗಸೆಟ್ಟ ರಾಷ್ಟ್ರೀಯ ವಿದ್ಯಾಲಯ 
ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮಚ್ಚಿನ “ಉಪನ್ಯಾಸಕಿಯಾಗಿ. 
ಎಲ್ಲರ ಮೆಚ್ಚಿನ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಆ 
ಕಾಲೇಜು 'ರಾಷ್ಟಮಟ್ಟದಲ್ಲಿ ಹೆಸರು ಮೂಡಲ ಪಣತೊಟ್ಟು 
ಯಶಸ್ವಿಯಾದರು. ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಗೆ ಸತತ 
ಪ್ರಯತ್ನಿಸ 
ವಿಶ್ರವಿದ್ಧಾಲಯದೊಂದಿಗೆ ಉತ್ತಮ ಸಂಪರ್ಕವನ್ನು. ಇರಿಸಿಕೊಂಡು 
ಕಾಲೇಜನ್ನು ಉತ್ತಮಸ್ಸ್ಥಾನಕ್ಕೆ ತೆಗೆದುಕೊಂಡು ಹೋದ ಇವರ ಕರ್ತವ್ಯ 
ನಿಷ್ಠೆಯನ್ನು ನಿಜವಾಗಿಯೂ ಸ್ಮರಿಸಲೇಬೇಕಿದೆ. 


ಚಿನ. ಮಂಗಳಾ ಅವರು ದೆಹಲಿಯ ಶಿಕ್ಷಣಂ ಪ್ರತಿಷ್ಣಾ ನ, 
ವಾಷಿಂಗ್‌ಟನ್‌ ವಿದ್ವಾಂಸರ ಅಂತಾರಾಷ್ಟ್ರೀಯ ಎನಿಮಯ ಪರಿಷತ್ತು, 
ಬ್ರಿಟಿಷ್‌ ಫೌನ್ಸಲ್‌ಗಳ ಸಹಯೋಗದೊಂದಿಗೆ ಎದೇಶದಲ್ಲಿನ 
ವಿದ್ಯಾಭ್ಯಾಸ ಪದ್ಧತಿಯನ್ನು ಅಧ್ಯಯನ ಮಾಡಲು 1982ರಲ್ಲಿ ವಿದೇಶ 
ಪ್ರವಾಸ ಮಾಡಿ ಅಮೆರಿಕಾ, ಇಂಗ್ಲೆಂಡ್‌, ಫ್ರಾನ್ಸ್‌ ಮುಂತಾದ 
ದೇಶದಲ್ಲಿನ ಶೈಕ್ಷಣಿಕ ಪದ್ಧತಿಗಳನ್ನು ಅರಿತುಕೊಂಡರು. ಮತ್ತೆ 
1984ರಲ್ಲಿ ಆ ಇಂಗ್ಲೆಂಡ್‌ ಜೊತೆಗೆ ಆಸ್ಟ್ರೀಯಾ, ಬೆಲ್ಲಿಯಂ. 
ಲಕ್ಷನ್‌ಬರ್ಗ್‌, ಫ್ರಾನ್ಸ್‌ ಇಟಲಿ, ಸ್ಪಿಟರ್‌ಲ್ಯಾಂಡ್‌ಗೆ' ಭೇಟಿ ನೀಡಿ "ಅಲ್ಲಿನ 
ಶೈಕ್ಷಣಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅಪಾರವಾದ 
ಅನುಭವದೊಡನೆ ಸ್ವದೇಶಕ್ಕೆ ಮರಳಿದರು. ಅವರ ಅನುಭವದ 
ಹಿನ್ನೆಲೆಯಲ್ಲಿ ತಮ್ಮ ಸಂಸ್ಥೆಯನ್ನು ಉನ್ನತಮಟ್ಟಕ್ಕೆ ಏರಿಸಲು 
ಯೋಗ್ಯವಾದ ಅನೇಕ ಮಾದರಿಗಳನ್ನು ಇಲ್ಲಿಯೂ ಪರಿಚಯಿಸಿ ಶಿಕ್ಷಣ 
ಕ್ಷೇತಕ್ಕೆ ಹೊಸ ಮಾರ್ಗವನ್ನು ತೋರಿಸಿಕೊಟ್ಟ ಕೀರ್ತಿ ಇವರಿಗೆ 
ಸಲ್ಲುತ್ತದೆ. 

ಲೇಖಕರಾಗಿಯೂ ವಿಶಿಷ್ಠ ಛಾಪು ಮೂಡಿಸಿಕೊಂಡಿರುವ ಇವರು 
ತಮ್ಮ ಅಧ್ಯಾಪನಾ ಮತ್ತು ಜವಾಬ್ದಾರಿ ನಿರ್ವಹಣಾ ಸಂದರ್ಭದಲ್ಲಿ 
ದೊರೆತ ವ್ಯಾಪಕವಾದ ಅನುಭವವನ್ನು ಬರಹದ ಮೂಲಕ ಮುಂದಿನ 
ತಲೆಮಾರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಸರ್ಕಾರದ ಧೋರಣೆಗಳು, 
ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕುಸಿಯುತ್ತಿರುವ ವಿದ್ಯಾಭ್ಯಾಸದ 


ಪದವಿಯನ್ನು 


ವೃತ್ತಿಯನ್ನು 


ವಿದ್ಯಾರ್ಥಿಗಳು, ಹೋಷಕರು, ಅಧ್ಯಾಪಕರು ಮತ್ತು 


ಗುಣಮಟ್ಟ, ದ್ಯಾರ್ಥಿಗಳ ಅಪೇಕ್ಷೆ ಮತ್ತು 
ಆಶೋತ್ತರಗಳು, ಪೋಷಕರ ಅಸಹಾಯಕತೆಯೇ 
ಮುಂತಾದ ವರ್ತಮಾನದ ವಿಷಯಗಳನ್ನು ಆಧರಿಸಿ 
ಅನೇಕ ಕೃತಿಗಳನ್ನು ರಚಿಸಿರುವ ಇವರು i ಸ್ತೀ 
ಲೇಖನ ಮಾಲಿಕೆಯಲ್ಲಿ ಅನೇಕ ವಿದ್ಧತ್ಟೂರ್ಣಿ 
ಲೇಖನಗಳನ್ನು ಪ್ರಕಟಪಡಿಸಿದ್ದಾರೆ. ಇವುಗಳ “ಜೊತಿಗೆ 
ಕರ್ನಾಟಕದ “ಮಹಿಳೆಯ ಮಾಲಿಕೆಯಲ್ಲಿ ಆಧುನಿಕ 
ಕನ್ನಡ ಬರಹಗಾರ್ತಿಯರು ಎಂಬ ಕೃತಿಯನ್ನು 
' ನ್ಯೂವರ್ಲ್ಡ್‌ ಲಿಟರೇಚರ್‌ ಸರಣಿಯಲ್ಲಿಯೂ ಅನೇಕ 
ಪುಸ್ತಕಗಳನ್ನೂ ಆರ್‌.ಕೆ. ನಾರಾಯಣ ಅವರ 
ವೆಟಿಂಗ್‌ ಫಾರ್‌ ಮಹಾತ್ಮ ಪುಸ್ತಕದ ಅನುವಾದ “ಮಹಾತ್ಮರ 
ಬರವಿಗಾಗಿ” ಎಂಬ ಅನುವಾದ ಕೃತಿಯನ್ನು, ಅಭಾಗಿನಿ, 
ಮಾರ್ಗದರ್ಶಿ ಎಂಬೆರಡು ಕಾದಂಬರಿಗಳು, ಹೆಲೆನ್‌ಕೆಲರ್‌, 
ತೋರುದತ್‌, ಪ್ಲಾರೆನ್ಸ್‌ ನೈಟಿಂಗೇಲ್‌ ಎಂಬ ಜೀವನ ಚರಿತ್ರೆಗಳು, ಕಾವ್ಯ 
ಕಲ್ಪನೆ, ಎಚ್ಚೆತ್ತ ಹಾದಿಯಲ್ಲಿ ಎಂಬ ಲೇಖನ ಸಂಗ್ರಹಗಳನ್ನು, ಸ್ಮತಿ, 
ನಮನ ಎಂಬ ಸರಣ ಗ್ರಂಥಗಳನ್ನು, ಎಲ್ಲರೂ ನನ್ನವರೆ (All my 
sons) ಎ೦ಬ ನಾಟಕದ ರೂಪಾಂತರವನ್ನು, Far across the seas 
ಎಂಬ ಪ್ರವಾಸ ಕಥನವನ್ನು, ಅಧ್ಯಾಪಕಿಯಾಗಿ ಇಪ್ಪತೈದು ವರ್ಷಗಳು, 
ಸ್ನೇಹಸಿಂದು ಪ್ರಾಂಶುಪಾಲರಾಗಿ ಇಪ್ಪತ್ತೈದು ವರ್ಷಗಳು ಎಂಬ 
ಅನುಭವಯುಕ್ತ ಕೃತಿಗಳನ್ನು ಕೆನಡ ಕವನಗಳು ಎಂಬ ಕವನ 
ಸಂಕಲನವನ್ನು, ಸ ಸರಸ ಸೃತಿ ಮತ್ತು ಮಾತೃಪೂಜೆ ಎಂಬೆರಡು ಕಿರು 
ಪುಸ್ತಕಗಳನ್ನು, The pM harp james cousins: A 
study ಎ೦ಬ ಸಂಶೋಧನಾ ಪ್ರಬಂಧವನ್ನು ಮಹಿಳಾ ಸಾಹಿತ್ಯ, 
ರಾಜರತ್ನಂ-ರತ್ನನ ಪದಗಳು, ಆವಿಷ್ಠರಣ, ಪರ್ಸೂಟ್ಸ್‌ ಸಾಯಿ 
ಸಬ್ಲೈಮ್‌ ಎಂಬ ಸಂಪಾದಿತ ಕೃತಿಗಳನ್ನು ಹೊರತಂದಿರುವ ಚಿ.ನ. 
ಮಂಗಳಾ ಅವರು ಕನ್ನಡದ ಮೊದಲ ಪತ್ರಕರ್ತೆ, ಸಾಹಿತಿ, 
ಪ್ರಕಾಶಕಿಯಾದ ತಿರುಮಲಾಂಭ ಅವರ ನೆನಪಿಗಾಗಿ ಶಾಶ್ವತಿ ಎಂಬ 
ಸಂಸ್ಥೆಯನ್ನು ಸ್ಥಾಪಿಸಿ ಇದರಲ್ಲಿ ವಸ್ತು ಸಂಗ್ರಹಾಲಯ, ಮಹಿಳಾ 
ಅಧ್ಯಯನ ಕೇಂದ್ರ, ಸಾಹಿತ್ಯ ಸಂಶೋಧನೆ ಮತ್ತು ಸಮಾಜಸೇವಾ 
ಕೇಂದ್ರವನ್ನು ನಿರ್ಮಿಸಿ ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ. ಇವರ 
ಬಹುಮುಖಿ ಕಾರ್ಯಸಾಧನೆಗಳನ್ನು ಮನಗಂಡು ಅನೇಕ ಸಂಘ 
ಸಂಸ್ಥೆ ಹಾಗೂ ಸರ್ಕಾರ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. 
ಅವುಗಳಲ್ಲಿ ಕೆಲವನ್ನು ಗುರುತಿಸುವುದಾದರೆ ಮಾತೋಶ್ರೀ ರತ್ನಮ್ಮ 
ಹೆಗಡೆ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ, ರಾಜ್ಯಸರ್ಕಾರದ ಬಹುಮಾನ, 
ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಕರ್ನಾಟಕ ನಾಟಕ 
ಅಕಾಡೆಮಿ ಫೆಲೋಷಿಪ್‌ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು 
ಇವರ ಮುಡಿಗೇರಿ ಶೋಭಾಯಮಾನವಾಗಿವೆ ಎಂದರೆ 
ತಪ್ಪಾಗಲಾರದು. ಇಂತಹ ಮಹಾನ್‌ ಸಾಧಕಿ, ಚಿಂತಕಿ, ಅನುವಾದಕಿ, 
ಸಮಾಜಸೇವಕ, ಶಿಕ್ಷಣತಜ್ಞೆ ಚಿ.ನ. ಮಂಗಳಾ ಅವರು ಮೇ 30, 
1997ರಲ್ಲಿ ಈ ಲೋಕವನ್ನು ಬಿಟ್ಟು ಅಗಲಿದ್ದಾರೆ. ಇವರ ಸಾಧನೆಗಳು, 
ನಿರ್ವಹಿಸಿದ ಜವಾಬ್ದಾರಿಗಳು ಮತ್ತು ಅವರ ವ್ಯಕ್ತಿತ್ವ ಇಂದಿನ ಯುವ 
ಪೀಳಿಗೆಗೆ ಎಂದೂ ಮಾದಕಿಯಾಗಿದೆ. ಅವರ ಜೀವನೋತ್ಸಾಹ 
ಚೈತನ್ಯದ ಚಿಲುಮೆಯಂತೆ ನಮ್ಮೆಲ್ಲರ ಬದುಕಿಗೆ ನಮ್ಮೆಲ್ಲರಿಗೂ 
ಆದರ್ಶಪ್ರಾಯವಾಗಿದೆ. 

[a] 


ಕಟ್ಟೆ ಸತ್ಯನಾರಾಯಣ, ಮಾಜಿ ಮಹಾಪೌರರು, ಅವರೊಡನೆ ಸಂಘದ 
ಪದಾಧಿಕಾರಿಗಳು, ನಗರ ಪಾಲಿಕೆ ಸಂಘ ಸಂಸ್ಥೆಗಳಿಗೆ ನೀಡಿರುವ ಜಾಗದ 
ಗುತ್ತಿಗೆ ನವೀಕರಣ ದರ ನಿಗಧಿಗಾಗಿ ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ 
ಹಾಗೂ ಮಹಿಳಾ, ಮಕ್ಕಳ ಕಲ್ಯಾಣ ಮತ್ತು ಜರಿಯ ನಾಗರಿಕರ ಸ ಸಬಲೀಕರಣ 
ಸಚಿವರಾದ ಮಾನ್ಯಶ್ರೀ ಹಾಲಪ್ಪ ಬಸಪ್ಪ" ಆಚಾರ್‌ ಅವರಿಗೆ ಮನವಿ ಸಲ್ಲಿಕೆ 


ಬ್‌ 
ಆರೋಗ್ಯ ತಪಾಸಣಾ ಶಿಬಿರದ ಉದ್ದಾಟನೆ 


ನಾವ್‌ ರಾಜ್ಯ ಪ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರಾದ ಮಾನ್ಯಶ್ರೀ ಬಿ.ಸಿ. ಸಾಗೇಶ್‌ ಅವರಿಗೆ ಸಂಘದ 
ಕಾರ್ಯಾಧ್ಯಕ್ಷರಾದ 'ಡ ಡಾ. ಬಿ.ಎಸ್‌. ಸತ್ಯನಾರಾಯಣ 
ಅವರು "ಬೆಂಗಳೂರು ದರ್ಶನ' - ತ್ರಿವಳಿ ಸಂಪುಟಗಳ ಅರ್ಪಣೆ. 


(©) 


ಉದಯಹ್‌ರಛಭ 
UDAYASOURABHA 


ಮುದ್ರಿತ ಪುಸಕ-ಅಂಚೆ 


ಇವರಿಂದ 

ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ (ನೋಂ) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣೆ 
ಕೆಂಪೇಗೌಡನಗರ 

ಬೆಂಗಳೂರು-560 019 
ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 


E-mail:udayabhanu_1965@yahoo.co.in 


From 

Hon.Secretary 

Udayabhanu Kalasangha (R.) 
Ramakrishna Math Layout 
Opp. Gavipura Choultry Block 
Kempegowdanagar 

Bengaluru - 560 019 

Ph.: 080-26609343 

Telefax : 080-26601831 


Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 


